ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1225(1460) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಪಶುಸಂಗೋಪನೆ ಸಚಿವರು 


ವಿಷಯ: ಪಶುಸಂಗೋಪನೆ ಆಸ್ಪತ್ರೆಗಳ ಬಗ್ಗೆ 


(ಅ) ವಿಜಯಾಪುರ ಜಿಲ್ಲೆಯಲ್ಲಿರುವ ಪಶುಸಂಗೋಪನೆ ಆಸ್ಪತ್ರೆಗಳ ಸಂಖ್ಯೆ ಎಷ್ಟು; 
ಆಸ್ಪತ್ರೆಗಳಲ್ಲಿರುವ ಸಿಬ್ಬಂದಿಗಳ ವಿವರ ನೀಡುವುದು; 


(ಆ) ವಿಜಯಾಪುರ ಜಿಲ್ಲೆಯಲ್ಲಿ ಇರುವ ಪಶುಸಂಗೋಪನೆ ಆಸ್ಪತ್ರೆಗಳ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾ ರು ವಿವರ ಒದಗಿಸುವುದು) 


(ಇ) ಇಲಾಖೆಯಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳೇನು; 


(ಈ) ಪ್ರತಿ ಯೋಜನೆಗೆ ಕಳೆದ 3 ವರ್ಷದಿಂದ ಬಿಡುಗಡೆಯಾದ ಹಣ ಎಷ್ಟು; ಉಳಿದಿರುವ ಹಣ 
ಎಷ್ಟು ? (ವಿವರ ನೀಡುವುದು) 


